ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಗೋಮಾಳ ಜಮೀನಿನ ಕುರಿತು 


ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
1199 (1331) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕನಕಪುರ ತಾಲ್ಲೂಕಿನ ಹಾರೋಬಲೆಯ ಕಪಾಲಬೆಟ್ಟಿ/ಮುನೇಶ್ವರ ಬೆಟ್ಟಿವು ಗೋಮಾಳವಾಗಿತ್ತೇ; 
ಸರ್ಮೇ ನಂ, ಖಾತೆ ಸಂಖ್ಯೆಯೊಂದಿಗೆ ಮಾಹಿತಿ ನೀಡುವುದು; 


(ಆ) ಕನಕಪುರ ತಾಲ್ಲೂಕಿನ ಹಾರೋಬಲೆಯ ಮುನೇಶ್ವರ ಬೆಟ್ಟಿವನ್ನು ಕಪಾಲ ಬೆಟ್ಟಿ ಯೇಸು ಬೆಟ್ಟಿ 
ಎಂದು ಗುರುತಿಸಲು ಸರ್ಕಾರ ಅನುಮತಿ ನೀಡಿದೆಯೇ ಹೆಸರು ಬದಲಾವಣೆಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಿದವರು ಯಾರು; ಯಾವಾಗ ಸಲ್ಲಿಸಲಾಯಿತು; ಸರ್ಕಾರ ಹೆಸರು ಬದಲಾವಣೆಗೆ ಅನುಮತಿ ನೀಡಿದ್ದು 
ಯಾವಾಗ; ಇಲ್ಲವಾದಲ್ಲಿ, ಅನಧಿಕೃತವಾಗಿ ಹೆಸರು ಬದಲಾವಣೆ ಮಾಡಿದ ವ್ಯಕ್ತಿಗಳ ವಿರುದ್ಧ 
ಸಾರ್ವಜನಿಕ ಸ್ಥಳಕ್ಕೆ ಸರ್ಕಾರಿ ಜಾಗಕ್ಕೆ ಹಾನಿ ಮಾಡಿರುವ ಕಾರಣಕ್ಕೆ ಯಾವ ಕ್ರಮಕ್ಯೆಗೊಳ್ಳಲಾಗಿದೆ; 


(ಇ) ಕನಕಪುರ ತಾಲ್ಲೂಕಿನ ಹಾರೋಬಲೆಯ ಕಪಾಲ ಬೆಟ್ಟಿವನ್ನು ಯಾವ ಸಂಸ್ಥೆಗೆ ಯಾವ ಉದ್ದೇಶಕ್ಕಾಗಿ, 
ಯಾವಾಗ ಮಂಜೂರು ಮಾಡಲಾಗಿರುತದೆ; (ಮಂಜೂರಾತಿ ಆದೇಶ ಪ್ರತಿಯೊಂದಿಗೆ ಮಾಹಿತಿ 
ನೀಡುವುದು) 


(ಈ) ಕನಕಪುರ ತಾಲ್ಲೂಕಿನ ಹಾರೋಬಲೆಯ ಕಪಾಲ ಬೆಟ್ಟಿವನ್ನು ಮಂಜೂರು ಮಾಡುವ ಸಮಯದಲ್ಲಿ 
ಎಷ್ಟು ಮೊತ್ತವನ್ನು ಸರ್ಕಾರ ಪಾವತಿಸಲಾಗಿದೆ; ಸರ್ಕಾರ ಜಮೀನು ಮಂಜೂರಾತಿಗಾಗಿ ನಿಗಧಿಪಡಿಸಿದ 
ಮೊತ್ತವೆಷ್ಟು; 


(ಉ) ಗೋಮಾಳ ಜಮೀನನ್ನು ಮಂಜೂರು ಮಾಡುವ ಸಮಯದಲ್ಲಿ ಸಂಬಂಧಿಸಿದ ಸಂಸ್ಥೆಗೆ ವಿಧಿಸಲಾದ 
ಷರತ್ತುಗಳೇನು; ಆ ಸಂಸ್ಥೆಯವರು ಸರ್ಕಾರ ತಿಳಿಸಿದ ಎಲ್ಲಾ ಷರತ್ತುಗಳನ್ನು ಪೂರೈಸಿದ್ಧಾರೆಯೇ; 
ಇಲ್ಲದಿದ್ದಲ್ಲಿ ಷರತ್ತುಗಳನ್ನು ಪೂರೈಸದ ಕಾರಣಕ್ಕೆ ಸರ್ಕಾರ ಜಮೀನು ಪಡೆದುಕೊಂಡಿರುವ ಸಂಸ್ಥೆಯ 


ವಿರುದ್ಧ ಯಾವ ಕ್ರಮ ಕೈಗೊಂಡಿದೆ? 


